Fa 
iy 


Kr 


`ಕರ್ನಾಟಕ ವಿಧಾನ ಪರಿಷತ್ತು 


2020 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ : 27-03-2020 


"ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವವರು _ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 
ಕ್ರಸಂ. ಪಕ್ನೆ ಉತ್ತರ 
ಅ, ರಾಜ್ಯದಲ್ಲಿ ದೇವದಾಸಿ ಪುನರ್ವಸತಿ ಯೋಜನೆಯ | ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 
| ಅನ್ವಯ ಕೈಗೊಂಡ ಕಾರ್ಯಕ್ರಮಗಳೇನು; ಕಳೆದ 5 | ಮಾಜಿ ದೇವದಾಸಿಯರ ಪುನರ್ವಸತಿಗಾಗಿ ಈ ಕೆಳಕಂಡ 
ವರ್ಷಗಳಲ್ಲಿ ಎಷ್ಟು ದೇವದಾಸಿಯರಿಗೆ ಪುನರ್ವಸತಿ | ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಕಲ್ಪಿಸಲಾಗಿದೆ; ದೇವದಾಸಿಯರ ಜೀವನೋಪಾಯಕ್ಕೆ 1. ದೇವದಾಸಿ ಪುನರ್ವಸತಿ ಯೋಜನೆ 
ಯಾವ ಯಾವ ಕಾರ್ಯಕ್ರಮಗಳನ್ನು 2. ಮಾಜಿ ದೇವದಾಸಿಯರ ಮಾಸಾಶನ ಯೋಜನೆ 
ಕೈಗೊಳ್ಳಲಾಗಿದೆ; (ಜಿಲ್ಲಾವಾರು ವಿವರ ನೀಡುವುದು) . 3. ಮಾಜಿ ದೇವದಾಸಿಯರ ವಸತಿ ಯೋಜನೆ. 
ಕಳೆದ 5 ವರ್ಷಗಳಲ್ಲಿ ಒಟ್ಟು 10420 ಮಾಜಿ 
ದೇವದಾಸಿಯರ ಜೀವನೋಪಾಯಕ್ಕೆ ಆದಾಯೋತ್ಪನ್ನಕರ 
ಚಟುವಟಿಕೆ ಕೈಗೊಳ್ಳಲು ಪ್ರೋತ್ಸಾಹಧನ ಹಾಗೂ ಸಾಲ 
ಸೌಲಭ್ಯವನ್ನು ಕಲ್ಲಿಸಲಾಗಿದೆ. ವಿವರಗಳನ್ನು ಅನುಬಂಧ-1 
ರಲ್ಲಿ ಒದಗಿಸಲಾಗಿದೆ. ' 
45 ವರ್ಷ ಮೀರಿದ 'ಎಲ್ಲಾ ಮಾಜಿ ದೇವದಾಸಿಯರಿಗೆ 
ಪ್ರತಿ ಮಾಹೆ ರೂ.1500/-ಗಳಂತೆ ಮಾಸಾಶನವನ್ನು 
ಒಟ್ಟು 29,791 ಮಾಜಿ ದೇವದಾಸಿಯರಿಗೆ 
.| ನೀಡಲಾಗುತ್ತಿದೆ. ಜಿಲ್ಲಾವಾರು ವಿವರವನ್ನು ಅನುಬಂಧ-2 
ರಲ್ಲಿ ಒದಗಿಸಲಾಗಿದೆ. 
ಆಟ. |ಪಸ್ತುತ ರಾಜ್ಯದಲ್ಲಿರುವ ಮಾಜಿ ದೇವದಾಸಿಯರ ಪ್ರಸ್ತುತ ರಾಜ್ಯದಲ್ಲಿರುವ ಮಾಜಿ ದೇವದಾಸಿಯರ 
ಸಂಖ್ಯೆ ಎಷ್ಟು ದೇವದಾಸಿ ಪದ್ಧತಿಯನ್ನು | ಸಂಖ್ಯೆಯ ಮಾಹಿತಿಯನ್ನು ಅನುಬಂಧ-3 ರಲ್ಲಿ 
ನಿರ್ಮೂಲನೆಗೊಳಿಸಲು ಕೈಗೊಂಡ ಕ್ರಮಗಳೇನು; ಲಗತ್ತಿಸಿದೆ. 
ದೇವದಾಸಿ ಪದ್ದತಿಯನ್ನು ನಿರ್ಮೂಲನೆ ಮಾಡಲು 


ಕರ್ನಾಟಕ ದೇವದಾಸಿಯರ (ಸಮರ್ಪಣಾ' ನಿಷೇಧ) 
(ತಿದ್ದುಪಡಿ) ವಿಧೇಯಕ-2009 ರಡಿಯಲ್ಲಿ ಕಾನೂನಾತ್ಮಕ 
'ಕ್ರಮಕ್ಕೆಗೊಳ್ಳಲಾಗುತ್ತಿದೆ. ಈ ಕಾಯ್ದೆಯ ಅನ್ನಯ 
ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮೂಲಕ 
ಜನಜಾಗೃತಿ ಮೂಡಿಸುವ, ಸಲುವಾಗಿ ಜಾತ್ರಾ ಜಾಗೃತಿ, 
ಬೀದಿ ನಾಟಕಗಳು ಮತ್ತು ಕಾನೂನು ಅರಿವು 
ಕಾರ್ಯಕ್ರಮಗಳನ್ನು ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟಗಳಲ್ಲಿ 
ಹಮ್ಮಿಕೊಳ್ಳಲಾಗುತ್ತಿದೆ. 

ಇದಲ್ಲದೇ ಮಾಜಿ ದೇವದಾಸಿ ಮಹಿಳೆಯರ ಆರೋಗ್ಯ 
ದೃಷ್ಟಿಯಿಂದ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಸಹ 
ಹಮ್ಮಿಕೊಳ್ಳಲಾಗುತ್ತದೆ. 


ಇ. | ಮಾಜಿ ದೇವದಾಸಿಯರಿಗೆ ವಸತಿ ಯೋಜನೆಯ 


ನಿವೇಶನವುಳ್ಳ ವಸತಿರಹಿತ ಮಾಜಿ ದೇವದಾಸಿಯರಿಗೆ 


ಮಾಸಾಶನ ನೀಡುವ ಕುರಿತು 


ಸರ್ಕಾರದ ಮುಂದೆ 
ಯೋಜನೆಗಳಿವೆಯೇ; ' 


ಮಾಸಾಶನವನ್ನು ರೂ.1500/- ಗಳಿಂದ ರೂ.2000/- 
ಗಳಿಗೆ ಹೆಚ್ಚಿಸುವ ಕುರಿತಾದ ಪ್ರಸ್ತಾವನೆ ಆರ್ಥಿಕ 


ಇಲಾಖೆಯಿಂದ ತಿರಸ್ಕೃತವಾಗಿದೆ. 


ಅನ್ವಯ ಇದುವರೆಗೆ ಎಷ್ಟು ಮನೆಗಳನ್ನು ವಸತಿ ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ 
ವಿತರಿಸಲಾಗಿದೆ; ಎಷ್ಟು ಫಲಾನುಭವಿಗಳನ್ನು | ಅಭಿವೃದ್ಧಿ ನಿಗಮದ ವೆಶಿಯಿಂದ ರಾಜೀವ್‌ ಗಾಂಧಿ 
ಗುರುತಿಸಲಾಗಿದೆ;(ಜಿಲ್ಲಾವಾರು ವಿವರ ನೀಡುವುದು). | ಗ್ರಾಮೀಣ ವಸತಿ ನಿಗಮದ ಮೂಲಕ 12,412 ಮಾಜಿ 
4 ದೇವದಾಸಿ ಮಹಿಳೆಯರಿಗೆ ವಸತಿ ಸೌಲಭ್ಯವನ್ನು 
1 ವಿತರಿಸಲಾಗಿದೆ. ಜಿಲ್ಲಾವಾರು ವಿವರ ಈ ಕೆಳಗಿನಂತಿದೆ. 
ಕ.ರಾ.ಮ.ಅ.ನಿಗಮದಿಂದ 
ಕೈಸಂ ಜಿಲ್ಲೆ ಸೌಲಭ್ಯ ಪಡೆದ ಮಾಜಿ 
pe ದೇವದಾಸಿ ಮಹಿಳೆಯರು 
1 ವಿಜಯಪುರ 1604 
2. | ಬಾಗಲಕೋಟೆ 1124 
3 ಬೆಳಗಾವಿ 563 
4 ಬಳ್ಳಾರಿ 2023 
5 ಕೊಪ್ಪಳ 1896 
6 | ರಾಯಚೂರು 2141 
7 ಯಾದಗಿರಿ 610 
[) ಕಲಬುರ್ಗಿ 624 
9 ಗದಗ 556 
10 ಧಾರವಾಡ 223 
11 ಹಾವೇರಿ 274 
12 ಚಿತ್ರದುರ್ಗ 97 
13 ಶಿವಮೊಗ್ಗ 7 
p 14 ದಾವಣಗೆರೆ 169 
_ ಒಟ್ಟು 11,911 
ಈ. |ಮಾಜ ದೇವದಾಸಿಯರಿಗೆ ಕನಿಷ್ಠ ರೂ.5000 | 2020-21ನೇ ಸಾಲಿಗೆ ' ಮಾಜಿ ದೇವದಾಸಿಯರಿಗೆ 


ಸಂಖ್ಯೆಮಮಇ/20/ಮಲಅನಿ 2020 


(ಶಶಿಕಲಾ ನ 


ಣ ಜು 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 


ಅನುಬಂಧ-1 


ಮಾಜಿ ದೇವದಾಸಿಯರ ಜೀವನೋಪಾಯಕ್ಕೆ ಆದಾಯೋತ್ಸನ್ನಕರ ಚಟುವಟಿಕೆ ಕೈಗೊಳ್ಳಲು 
oo ಸಾಲ ಸೌಲಭ್ಯವನ್ನು ಒದಗಿಸಿದ ವಿವರ 


ಹೋತಾಹಧನ, 


ಲ್‌ 


ಆದಾಯೋತ್ಸನ್ನಕರ ಚಟುವಟಿಕೆ ಕೈಗೊಳ್ಳಲು ಪ್ರೋತ್ಸಾಹಧನ, ಸಾಲ ಸೌಲಭ್ಯದ 


ಕ್ರಸಂ ಜಿಲ್ಲೆ ವರ್ಷವಾರು ವಿವರ 
2014-15 2015-16 | 2016-17 | 2017-18 | 2018-19 
] | ರಾಯೆಜೂರು 199 290 400 60 39 
2 ಕೊಪ್ಪಳ 153 232 210 80- 125 
3 ಬಳ್ಳಾರಿ 600 846 689 367 510 
4 | ಕಲಬುರ್ಗಿ 30 277 160 21 3 
5] ಯಾದಗಿರಿ 22 225 125 14 10 
6 | ಏಜಯಪುರ 73 193 225 78 76 
"7 7 ಗಾವ 3 280 170 73 3: 
8 | ದಾವಣಗೆರ 222 97 217 98 3 
9 | ಶಿವಮೊಗ್ಗ 5 3 2 0 0 
10 | ಚಿತ್ರದುರ್ಗ 82 35 35 2 2 
1 [ಬಾಗಲಕೋಟಿ 270 356 300 209 226 
12 | ಧಾರವಾಡ 95 65 85 19 0 
3 | of 162 109 90 20. 5, 
14 | ಹಾವೇರಿ 94 70 85 20 4 
- 2361 30757 | 2793 1063 1126 
ಒಟ್ಟು: 10421 


ಗೆ 


ಮಾಜಿ ದೇವದಾಸಿಯರ ಜೀವನೋಪಾಯಕ್ಕೆ ಮಾಸಾಶನ ಸೌಲಭ್ಯವನ್ನು ಒದಗಿಸಿದ ವಿವರ 


ಅನುಬಂಧ-2 


ಕಸಂ ಜಿಲೆ ಮಾಸಾಶನ ನೀಡಲಾಗುತ್ತಿರುವ 
ವ್‌ ಇ ಮಾಜಿ ದೇವದಾಸಿಯರ ಸಂಖ್ಯೆ 
] ರಾಯಚೂರು 2837 
2 ಕೊಪ್ಪಳ 2961 
3 ಬಳ್ಳಾರಿ 7940 
4 ಕಲಬುರ್ಗಿ 089 
5 ಹಾಡಿ 833 
6 ವಿಜಯಪುರ 2438 
7 ಬೆಳೆಗಾವಿ 3182 
8 ದಾವಣಗೆರೆ 1684 
9 ಶಿವಮೊಗ್ಗ 19 
10 ಚಿತ್ರದುರ್ಗ 226 
1 ಬಾಗಲಕೋಟೆ 4726 
12 - ಧಾರವಾಡ 453 
13 ಗದಗ 990 
14 ಹಾವೇರಿ 453 
, ಒಟ್ಟು: 29791 


ಅನುಬಂಧ-3 


ಪ್ರಸ್ತುತ ರಾಜ್ಯದಲ್ಲಿರುವ ಮಾಜಿ ದೇವದಾಸಿಯರ ಸಂಖ್ಯೆಯ ಜಿಲ್ಲಾವಾರು ವಿವರ 


1 ರಿವನ NSE | ಭಾ ಜೀವಂತವಾಗಿರು 
ಶ್ರಸಿತ್ಟ ಭಲ ಸಮೀಕ್ಷೆಯ ಸಮೀಕ್ಷೆಯಲ್ಲಿ | ದ್ವ್ಯವದಾಸಿಯವರು | ಹೊಂದಿದವರ | ವವರ ಸಂಚಿ 
ಗುರುತಿಸಲ್ಪಟ್ಟವರು | ಗುರುತಿಸಲ್ಪಟ್ಟವರು ಸ ್ಯ 
1 | ರಾಯಚೂರು 2494 ~ 1455 3949. 971 2978 
2 ಕೊಪ್ಪಳ 4880 1155 6035 2233 3802 
3 ಬಳ್ಳಾರಿ 1635 9080 10715 904 9811 
ಎ4 | ಕಲಬುರ್ಗಿ 581 864 1445 246 1199 
5 | ಯಾದಗಿರಿ 410 759 1169 165 1004 
6 | ವಿಜಯಪುರ 1964 2139 4103 754 3349 
7 | ಬೆಳಗಾವಿ 3600 1124 4724 Ns 3546 . 
5 |ನುವಣ್ಣಗರ 0 | 1610 1610 468. 1142 
9 ಶಿವಮೊಗ್ಗ 0 24 24 2 22 
10 ಚಿತ್ರದುರ್ಗ 0 I 406 406 150 256 
1. | ಬಾಗಲಕೋಟೆ 4804 3023 7827 1060 6767 
12 | ಧಾರವಾಡ 481 282 763 219 544 
13 ಗದಗ 1407 1493 2900 1887 1013 
14 ಹಾವೇರಿ 617 373 990 333 657 
ಒಟ್ಟು 22873 23787 46660 10570 36090 


kokskokskk 


